ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 438 


` ಸದಸ್ಯರ ಹೆಸರು : ಡಾ।। ಚೆಂದ್ರಶೇಖರ್‌ ಬಿ. ಪಾಟೀಲ್‌ 


ಉತ್ತರಿಸುವ ಸಚಿವರು : ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರು 
ಉತ್ತರಿಸುವ ದಿನಾಂಕ :: 18.02.2022. 

ಕ್ರ.ಸಂ ಪ್ರಶ್ನೆ "ಉತ್ತರ 

ಹೌದು. ' 

ವರಿಗೆ ಸಂಸ್ಥೆಯ ಸಿಬ್ಬಂದಿಗೆ ಕಳೆದ 3 ರಾಜ್ಯದ ನಾಲ್ಕೂ ಸಾರಿಗೆ ಸಂಸ್ಥೆಗಳಲ್ಲಿ ಕಳೆದ 3 

ಅ. ' |ವರ್ಷಗಳಿಂದ ಸಮವಸ್ತ ವಿತರಣೆ [ವರ್ಷಗಳಿಂದ ವಿತರಿಸಲಾದ ಸಮವಸ್ತಗಳ ವಿವರ ಈ 
ಮಾಡದಿರುವುದು ಸರ್ಕಾರದ ಗಮನಕ್ಕೆ ಕೆಳಕಂಡಂತಿದೆ: 
ಬಂದಿದೆಯೇ; 

+ . ಈ ಹಿಂದೆ ಸಮವಸ್ತಗಳ ಬರೀದಿಗೆ ಕರೆಯೆಲಾದ 
ಬಂದಿದ್ದಲ್ಲಿ, ಯನವಾಗ ಸಿಬ್ಬಂದಿಗಳಿಗೆ ಎರಡು ಟಂಡರ್‌ಗಳನ್ನು ತಾಂತ್ರಿಕ ಕಾರಣಗಳಿಂದ 

ಆ. ಸಮವಸ್ಥ ವಿತರಣೆ ಮಾಡಲು ಕೃಮ ರದ್ದುಗೊಳಿಸಬಲಾಗಿತ್ತು. ಆದ್ದರಿಂದ 2017-18ನೇ 
ಕೈಗೊಳ್ಳಲಾಗುವುದು: " ಸಾಲಿನಲ್ಲಿ ವಿತರಿಸಬೇಕಾದ. ಸಮವಸ್ತ್ರಗಳನ್ನು 
೪ ‘ ಟೆಂಡರ್‌” ಮುಖಾಂತರ ' ಆಗಸ್ಟ್‌-2020 ರಿಂದ 

ಮಾರ್ಜ್‌-2021ರಪರೆಗೆ ' ಖರೀದಿಸಿ : ಸಿಬ್ಬಂದಿಗಳಿಗೆ 
ವಿತರಿಸಲಾಗಿದೆ. (ಕೋವಿಡ್‌-198ರ ಕಾರಣದಿಂದಾಗಿ 
ಸರೆಬರಾಜು ವಿಳಂಬವಾಗಿರುತ್ತದೆ) 

; 2018-19ನೇ ಸಾಲಿಗೆ ಸಮವಸ್ತದ ಬದಲಾಗಿ 
ನಗದನ್ನು ಪಾವತಿಸಲಾಗಿದೆ. 

. 2019-20 ಮತ್ತು 2020-21ನೇ ಸಾಲಿಗೆ ಸಮವಸ್ತ್ರದ 
ಬದಲಾಗಿ ನಗದನ್ನು: ಪಾವತಿಸಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. - 

. 2021-22ನೇ ಸಾಲಿನ ಸಮವಸ್ಥಗಳ ಖರೀದಿಗೆ ಮೆ।] 
ಕರ್ನಾಟಿಕ: ಕೈಮಗ್ಗ ಅಭಿವೃದ್ದಿ ನಿಗಮ, ಬೆಂಗಳೂರು 
ರವರಿಗೆ ಖರೀದಿ ಆದೇಶ ನೀಡಲಾಗಿದೆ. 

. ಮೆ! ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ, 
ಬೆಂಗಳೂರು ರವರಿಂದ ಸರಬರಾಜು ಪಡೆದ ನಂತರ 
ಸಮವಸ್ತಗಳನ್ನು :- ಅರ್ಹ ಸಿಬ್ಬಂದಿಗಳಿಗೆ 
ವಿತರಿಸಲಾಗುವುದು. 

ಇ.  ಹಿಬೃಂದಿಯ ಸಮವಸ್ತ್ರ ಮವಿತರಣೆಣೋವಿಡ್‌-19ರ : ಹಿನ್ನಲೆಯಲ್ಲಿ ವಿಗಮಗಳಲ್ಲಿ ಆರ್ಥಿಕ 
ವಿಳಂಬಕ್ಕೆ ಸಂಬಂಧಪಟ್ಟವರ" ಮೇಲೆಸಂಕಷ್ಟ ಉಂಟಾದ ಕಾರಣ - ಸಮಪವಸ್ತ, ಖರೀದಿಯಲ್ಲಿ 
ಕೈಗೊಂಡ ಕ್ರಮವೇನು? ಸ್ವಲ್ಲ ಮಟ್ಟಿಗೆ ವಿಳಂಬವಾದರೂ ಅರ್ಹ ಸಿಬ್ಬಂದಿಗಳಿಗೆ 

[Ws 


— 2 
ಸಂಖ್ಯೆ" ಟಿಡಿ 29 ಟಿಸಿಕ್ಕೂ 2022 


ಸಮವಸ್ಥ್ಯ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ. 


ಬಿ.ಶ್ರೀರಾಮುಲು) 


RNA NAN RAB ALN 


